ವಸಂತಲಕ್ಷ್ಮಿಕೋ. 


ಕರ್ನಾಟಕದಲ್ಲಿ ಜ್ವಾಲಾಮಾಲಿನೀ ಆರಾಧನೆ: ಒಂದು ಪರಿಚಯ 


ಪ್ರಾಚೀನ ಕಾಲದಿಂದಲೂ ಕರ್ನಾಟಕದಲ್ಲಿ ಜೈನ 


ಧರ್ಮವು ದಿಗಂಬರ ಪಂಥದ ಮೂಲಸಂಘ, ಯಾಪ 
ನೀಯ ಸಂಘಗಳ ಮೂಲಕ ನೆಲೆಸಿದ್ದಿತು. ಯಾಪ 
ನೀಯ ಸಂಘವು ದಿಗಂಬರ ಪಂಥದ ಒಂದು ' ಭಾಗ 
 ವೆಂಬಂತಿದ್ದರೂ ಈ ಸಂಘದ ಆಚರಣೆಗಳು ತತ್ವಗಳು 
ಶ್ವೇತಾಂಬರ ಪಂಥದ್ದಾಗಿದ್ದವು'' ಯಾಪನೀಯ ಮುನಿ 
ಗಳು ದಿಗಂಬರರೇ ಆಗಿದರೂ "ಪರಶಾಸನೇ ಮೋಕ್ಷ', 
"ಸುಗ್ರಂಥಾನಾಂ ಮೋಕ್ಷ!" ಮತ್ತು ಸೀನಾಂತದ್ದಾನೆ 
ಮೋಕ್ಸ. - ಎಂಬ ತತ್ವಗಳನ್ನು ನಂಬೆದ್ದವರು. ಈ 
ತತ್ವಗಳ ಅನುಸರಣೆಯಿಂದಾಗಿ ಮತ್ತು ಇವರ ದಯಾ 
ಪೂರ್ಣವಾದ ಧಾರ್ಮಿಕ ಮನೋಭಾವದಿಂದಾಗಿ 
ಇವರು ಅಂದಿನ. ಸಮಾಜದಲ್ಲಿ ಸಾಮಾನ್ಯಜನರ 
ಮೇಲೂ ಆಳವಾದ ಪ್ರಭಾವವನ್ನು ಬೀರಿದ್ದರು. 
ಕರ್ನಾಟಕದಲ್ಲಿ ಕದಂಬರ ಕಾಲದಿಂದಲೂ ಪ್ರಚಲಿತ 
nt, ಈ ಸಂಘವು ಕ್ರಿಶ. 14ನ ಶತಮಾನದವರೆಗೆ 
ಪ್ರಚಲಿತವಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು 
ಪ್ರಸಿದ್ಧವಾಗಿದ್ದ “ಈ ಸಂಘವ್ರ7ನೇ ಶತಮಾನದ ನಂತ 
ರದಲ್ಲ ಕರ್ನಾಟಕದ ದಕ್ಷಿಣಭಾಗಕ್ಕೂ ಪಸರಿಸಿದಂತೆ 
೨ ಶಾಸಗಳಿಂದ ತಿಳಿದು ಬರುತ್ತದೆ. ಈ ಸಂಘದ ಗುರು 
ಗಜ ರಾಜಾಶ್ರಯವನ್ನುಗಳಿಸಿದ್ದರಲ್ಲದೇ ಅನೇಕ 
ಭೂದಾನ . ದತ್ತಿಗಳನ್ನು, ಸ್ವೀಕರಿಸುತ್ತಿದ್ದರು. ಇವರು 
ಹಲವೆಡೆ ಜೈನಮತಗಳನ್ನು. ಸ್ಥಾಪಿಸಿ ತನ್ಮೂಲಕ 
ಧರ್ಮ ಪ್ರಚಾರ ಮಾಡಿ ಜೈನಧರ್ಮವು ಬಲವಾಗಿ 
eB ಕಾರಣರಾದರು. ತಮ್ಮ ಧರ್ಮದ 
ಹೊಸ ಅನ್ವೇಷಣೆಗಳನ್ನು ನಡೆಸುತ್ತಿದ್ದ kr, 


ಸಾಮಾನ್ಯ ಜನರನ್ನು ಆಕಹಿ ೯ಸಲೆಂದು “ಯಕ್ಷಿಆರಾಧ 


ನೆ? ಯನ್ನು ಆರಂಭ ವಸರನರಂಥು ಪಿ.ಬಿ. ದೇಸಾಯಿ 
ಯವರು. ತಿಳಿಸರುತ್ತಾರೆ'. ಕ್ರಿ.ಶ.4 ನೇ ಶತಮಾನದಲ್ಲೇ 
ಜೆ ಜೈನ ಪರಂಪರೆಯಲ್ಲಿ ಯಕ್ಷ ಯಕ್ಷಿ! ಯರು ಪ್ರವೇಶಿ ಸಿದ್ದ 


ರಾದರೂ, ಇವರನ್ನು ಪ್ರಧಾನವಾಗಿ ಪೂಜಸು್ತರಲಿ 


` `ದಿಗಂಬರ ಪಂಥವು ವ್ಯಂತರ ದೇವತೆಗಳನ್ನು ಪೂಜಿ 
ಬಾರದೆಂದು ತಿಳಿಸುತ್ತದೆ? 


೫೦ 


ಹ ಪಂಥವು ಪುರಸ್ಕರಿಸಲಿಲ್ಲ. 


ಸುಮಾರು 7-8ನೇ ಶತಮಾನಗಳಲ್ಲಿ ತಮಿಳು 
ನಾಡಿನಲ್ಲಿ ಶೈವಧರ್ಮವು ಪ್ರಬಲವಾಗಿದ್ದಿತು. ಆಗ 
ಜಿನಮುನಿಗಳು' ಜೈನರನ್ನು ತಮ್ಮ ಮತದಲ್ಲೇ ಉಳಿಸಿ 


೯ ಕೊಳ್ಳಲಾಶಿಸಿ ಇಹದ ಸುಖ ಸೌಲಭ್ಯಗಳನ್ನೊದಗಿಸಲು 


ಯಕ್ಷ ಆರಾಧನೆಯನ್ನು ಪ್ರಬಲಗೊಳಿಸುತ್ತಾರೆ. ಇದೇ 
ಸಮಯದಲ್ಲಿ ಅಲ್ಲಿ ರೂಪುಗೊಂಡ ದ್ರಮಿಳಗಣದವರು 
ಯಕ್ಷೀ ಆರಾಧನೆಯನ್ನು ಪ್ರೋತ್ಸಾಹಿಸಿರುತ್ತಾರೆ. ಹೀಗೆ 
ಸುಮಾರು 7-8ನೇ ಶತಮಾನದ ನಂತರದಲ್ಲಿ ಯಕ್ಷಿ 
ಆರಾಧನೆ ಎಲ್ಲೆಡೆ ಪಸರಿಸಿದೆ. 


ತ ) 
ಮೈಸೂರು ಸೀಮೆಯಲ್ಲಿದ್ದ ಇತರ “ಧರ್ಮದ ಗುರು 


ಗಳು ಮಂತ್ರ ತಂತ್ರಗಳಲ್ಲಿ ಸಿದ್ದಿ ಪಡೆದವರಾಗಿದ್ದು, 
ಅವರೊಂದಿ. ಸಮಾನಗೌರವವನ್ನು ಪಡೆಯಲು ಜಿನ 
ಮುನಿಗಳು ತಂತ್ರ ಮಂತ್ರ ಗಳಲ್ಲಿ ನಿಷ್ಣಾತರಾದರು. 


ಹೀಗೆ ತಂತ್ರಮಂತ್ರಗಳನ್ನಾರಧಿಸುವುದನ್ನು ದಿಗಂಬರ 
ನಿಷೇಧಿಸುವುದರಿಂದ ಇವರನ್ನು ದಿಗಂಬರ 
ಇದರಿಂದಾಗಿ ಈ: 
ಸಂಬಂಧಿಸಿದ ಶಾಸನಗಳು ಅವರ 


ಪಂಥವು 


ವಿದ್ಯಾಪಾರಂಗತ್ವವನ್ನು' ಹಿರಿಮೆಯನ್ನು ಹೆಚ್ಚಾಗಿ ಪ್ರಶಂ 


ಸಿಸಿ ಅವರು ಜನರ ಮೇಲೆ ಪ್ರಭಾವ "ಬೀರಿದ್ದರು 

ಎಂದು ಆ.ನೇ. ಉಪಾಧ್ಯೆ ಯವರು ತಿಳಿಸುತ್ತಾರೆಹೀಗೆ 
ಮಂತ್ರ ತಂತ್ರಗಳಲ್ಲಿ ಸಿದ್ಧಪ ಡೆದ ಆಃ ಚಾರ್ಯರನ್ನು “ಏಲಾ 
ಚಾರ್ಯ 'ರೆಂದು ಗುರುತಿಸಿರುವಂತಿದೆ. ಜೈನಮತದ ; 
ದೇವರಾದ ಜಿನನು ಕೇವಲಜ್ಞಾನವನ್ನು ಪೆಡೆಯಲು 
ಬೇಕಾದ ತಪೋವಿಧಾನವನ್ನು . ತಿಳಿಸಬಲ್ಲ ಗುರು 
ಮಾತ್ರನಾಗಿದ್ದು ಇಹಲೋಕದ ಸುಖ ಸಾಧನೆಗಳನ್ನು 


ತಿರಸ್ಕರಿಸುವವನಾಗಿದ್ದಾನೆ. ಇಂಥ “ಜಿನ'ನ ಆರಾಧನೆ 


ಎಲ್ಲಾ ಸಾಮಾನ್ಯ ಜನರನ್ನು ಪ್ರಬಲವಾಗಿ ಆಕರ್ಷಿಸು 


ಇತಿಹಾಸ ದರ್ಶನ 


ವಂತಿರಲಿಲ್ಲ ಇದರಿಂದಾಗಿ ಸಾಮಾನ್ಯ ಜನರ ಪ್ರಾಪಂಚಿಕ 
ಸುಖ ಸೌಲಭ್ಯವನ್ನು ಒದಗಿಸಲು *ಯಕ್ಷಯಕ್ಷಿಯರನ್ನು 
ಜೈನ ಪರಂಪರೆಯಲ್ಲಿ ಸೇರಿಸ ಲಾಯಿತು ಶೈವ ಮತ್ತು 
ವೃಷ್ಣವ ಧರ್ಮ ಗಳಲ್ಲಿ “ದೇವಿ'ಯ ಸ್ಥಾನದಲ್ಲಿದ್ದು ಜನ 


ಸಾಮಾನ್ಯ ರ ಅ ಭಿಲಾಷೆಗಳನ್ನು ಈಡೇರಿಸುತ್ತಿದ್ದ 
ಪಾಠ್ವತ್ತಿ,” ಆಸಹುದಂನೆನ ಜಿನನಿಗೆ *ಪತ್ನಿ' ಯ ಸ್ಥಾನ 
ವನ್ನು ಕಲಿ ಸಲು ಅಸಾಧ್ಯ ವಾದ್ದರಿಂದ ಯಕ್ಷಿ 
ಯರೊಂದಿಗೆ ಯಕ್ಷ ರನ್ನು ರೂಪಿಸಿತು. ಆದರೆ ಯಕ್ಕೆ 
ರಿಗಿಂತ ಯಕ್ಷಿಯರೇ ಹೆಚ್ಚು ಪ್ರಸಿದ್ಧರಾಗಿರುವುದು 
ಸರ್ವವಿದಿತ ಯತಿಯ ಸಾನದ ಔಚಿತ್ಯವನ್ನು ಸ್ಪಷ್ಟ 


ನನ್ತು ತೀರ್ಥಂಕರನ ಬಲ 


ಭಾಗದಲ್ಲಿ ರೂಪಿಸಿದರು. (ನಂತರದ ಕಾಲದಲ್ಲಿ - 


ಯಕ್ಷಿಯ ಬಿಡಿತಿಲ್ಪಗಳು ಹೆಚ್ಚು ಅಲಂಕಾರದೊಂದಿಗೆ 

) ಅವಳ ಹಿರಿಮೆಯನ್ನು ಸಾರುವಂತೆ 
ಅವಳ ಕೈಗಳಲ್ಲಿ ದಯಾಭಾವವುಳ್ಳ  ಆಯುಧಗಳಾಗಿ 
ಫಲ, ಮಗ್ಳು ಹೂವು, ಅಭಯಹಸ ಮೊದಲಾದ 
ವನ್ನು ಸೂಚಿಸಿದೆ. ಯಕ್ಷಿದೇವತೆಯ ಶ್ರ ಸಾಮರ್ಥ್ಯ 
ವನ್ನು ತಿಳಿಸುವಲ್ಲಿ ಕತ್ತಿ ಈಟಿ ಚಾಕು, ಶೂಲ, 
ಗುರಾಣಿ, ಬಾಣ, ಧನಸ್ಸು ಮೊದಲಾದವು ಯಕ್ಷಿಯಠ 
ಆಯುಧಗಳಾಗಿ ಪರಿಣಮಿಸಿವೆ. ಇಂಥ ಯಕ್ಷಿ “ಆರಾ 
ಧನೆಯಲ್ಲಿ ತೊಡಗಿದ್ದ ದ್ರಮಿಳಗಣದವರು ಇ ನೇಯ 
ಶತಕದಲ್ಲಿ ಕರ್ನಾ ಟಕದಲ್ಲಿ ಬಂದು ನೆಲೆಸಿರುತ್ತಾರೆ. 
ಉತ್ತರ ' ಭಾರತಕ್ಕಿಂತ ದಕ್ಷಿಣಭಾರದಲ್ಲಿ ಹೆ ಹೆಚ್ಚು ಪ್ರಚಲಿ 
ತದಲ್ಲಿರುವ ಯಕ್ಷಿ ಆರಾಧನೆಯಲ್ಲಿ, ಪಾರ್ಶ್ವನಾಥ 
ತೀರ್ಥಂಕರರ ಯಕ್ಷಿಯರಾದ ಪದ್ಮಾವತೀ ಅಮ್ಮನ 
ವರು ನೇಮಿನಾಥ ತೀರ್ಥಂಕರರ ಯಕ್ಷಿಯರಾದ 
ಕೂಷ್ಮಾಂಡಿನೀ ಅಮ್ಮನವರು ಮತ್ತು ಚಂದ್ರಪ್ರಭ 
ನಾಥರ ಯಕ್ಷಿಯರಾದ ಜ್ವಾಲಾಮಾಲಿನೀ ಅಮ್ಮನ 
ವರು ಹೆಚ್ಚು “ಜನಪ್ರಿಯರಾದ ಯಕ್ಷಿಯರು. ದಕ್ಷಿಣ 
ಭಾರತದಲ್ಲಿ ಯಕ್ಷಿಯರ ಆರಾಧನೆಯೇ ಪ್ರಬಲವಾಗಿ 


ರುವುದನ್ನು ಕಾಣುತ್ತೇವೆಇ್ಲ ಕೇವಲ *ಜ್ಞಾಲಮಾಲಿನೀ 


ಆರಾಧನೆ'ಯು ಕಾಸಗೊಂಡ ಬಗೆಯನ್ನು ಶಿಲ್ಪ, 
ಸಾಹಿತ್ಯ, ಕಾರದ ತಿಳಿಯುವ ಪ್ರಯತ್ನ 
ಮಾಡಲಾಗಿದೆ.ಜ್ವಾಲಾಮಾಲಿನೀ ಯಕ್ಷಿಣಿಯು ರೂಪು 
ಗೊಂಡ ಬಗೆಗೆ ತಿಳಿಸುವ ಒಂದು ಕತೆ ಹೀಗಿದೆ: 
ರಾಜಪುರ ವೆಂಬ ಊರಿನ ವರ್ತಕ ಶ್ರೇಷ್ಠಿ ಸೋಮ 


ದತ್ತ. ಸೋಮದತ್ತ ಅನಂತಮತಿಯರ ಮಗಳಾದ ಕನ' 


ಕಮಂಜರಿಯು '"ಜಿನದರ್ಶನ'ದ ಫಲವಾಗಿ ರಾಜ 


ಕುಮಾರ ಪುಂಡರೀಕನನ್ನು ವರಿಸಿ ಮಹಾರಾಣಿ 
ಯಾಗುತ್ತಾಳೆ.. ಮುಂದೆ. ಇವಳು ಶುಕ್ರವಾರದ 
ಇತಿಹಾಸ ದರ್ಶನ 


ವೈರವನ್ನು' ಸಾಧಿಸಬಲ್ಲನು, ವೈರಿಗಳನ್ನು 


ನೋಂಪಿಯನ್ನು ಮಾಡಿ 1008 ಕಮಲಗಳಿಂದ ಜಿನೇಶ್ವ k 
ರನನ್ನು ಅರ್ಚಿಸಿದ ಫಲವಾಗಿ, ಚಂದ್ರಪ ಪ್ರಭಾ 
ತೀರ್ಥಂಕರರ ಸಮವಸರಣದಲ್ಲಿ ಸಾವಿರ ಪರಿವಾರ 
ದೇವತೆಗಳಿಂದ ಪ್ರಕಾಶಿಸುವ ಜ್ವಾಲ್ಲಾಮಾಲಿನೀ ಯಕ್ಷಿ 
ಣಿಯಾದಳೆಂದು ತಿಳಿದುಬರುತ್ತದೆ “ಶಿಖಿಮದ್‌ 
ದೇವಿ', “ಬಹ್ನಿದೇವಿ' ಎಂಬ ಹೆಸರುಗಳೂ ಇರುವ 
ಈ ದೇವಿಯನ್ನು ವೈದಿಕ ಚಿತೂರಿಕ: ದೇವಿಯ 
ರೊಂದಿಗೆ ಹೋಲಿಸಿ ಚಿಂತಿಸಿದಾಗ, , ವಾಯು ಪುರಾ 
ಣದಲ್ಲಿ ಜ್ವಾಲೆಯನ್ನು ಶಿವನ ಸಂಕೇತಗಳೊಂದಿಗೆ 
ಸೇರಿಸಿದ್ದು ಆದಿಶಕ್ತಿಯ ಸಂಕೇತವೆಂದಿದೆ. ಬ್ರಹ್ಮಾಂಡ 
ಪುರಾಣದಲ್ಲಿ ಅಗ್ನಿಯನ್ನು "ಶಕ್ತಿ' ಎಂದೇ ಕರೆಯುತ್ತದೆ. 
ಮತ್ಸ್ಯ ಪುರಾಣದಲ್ಲಿ ತಪೋಬಲದಿಂದ ಜನಿಸುವ ಈ 
ಜ್ವಾಲೆಯನ್ನು ಜ್ವಾಲಾಮುಖಿ ಎಂದು ಕರೆದಿರುತ್ತಾರೆ. 
ಮಹಾಭಾರತದಲ್ಲಿ ಅಗ್ನಿಯಿಂದ ಉದ್ಭವಿಸಿದ ದ್ರೌಪದಿ ' 
ಯನ್ನು ಕೃಷ್ಣೆ ಎಂದು ಕರೆದಿದ್ದು ಇವಳೂ ಆದಿಶಕ್ತಿಯ 
ಸಂಕೇತವೇ ಆಗಿದ್ದಾಳೆ ಎಂದಿರುತ್ತಾರೆ. ಆ ಹೀಗೆ 
ಜ್ವಾಲಿನಿಯ ಉತ್ಪತ್ತಿಯು ವೈದಿಕ ಪರಂಪರೆಯು ಹಿನ್ನೆ 


ಲೆಯಲ್ಲಿ ಮೂಡಿದೆ. ಎಂದು. ಜ್ವಾಲಿನೀಕಲ್ಪವು ತಿಳಿಸು 


ತ್ರಜಿ*” - ಎಂದು ಡಾ। ನಂದಿಯವರು ಅಭಿಪ್ರಾಯ 
ಪಡುತ್ತಾರೆ". ಯಕ್ಷಯಕ್ಲಿಯರ ಹೆಸರುಗಳು ಸಂಸ್ಕೃತ 
ಮಯವಾಗಿದ್ದು ಅವರಲ್ಲಿ ದ್ರಾವಿಡ ಗ್ರಾಮದೇವತಗ 
ಳನ್ನು ಅದರಲ್ಲಿಯೂ ಶಕ್ತಿ ಕ್ರಿದೇವತೆಗಳನ್ನು ಆರ್ಯಾ ಕರಿಸಿ 
ಸಂಸ್ಕತೀಕರಿಸಿ ಯಕ್ಷಿಯರನ್ನಾಗಿಸಿರುವ.. ಸಾಧ್ಯತೆ ಪರಿ 

ಬನೆಗೆ ಮುಕ್ತವಾಗಿದೆ ಎಂದು ಹಂ.ಪ. ನಾಗರಾಜ 
(ವರು ತಿಳಿಸಿರುತ್ತಾರೆ ಜ್ಞಾಲಿನಿಯ ಶಿಲ್ಪಗಳು 
ವೈದಿಕ ಪರಂಪರೆಯ ಮಹಿಷ ಮರ್ದಿನಿಯ ಶಿಲ್ಪವೊಂ 
ದಿಗೆ ಹೋಲುತ್ತದೆ. ಈ ದೇವಿಯ. ಸ್ವರೂಪ "ಮತ್ತು 
ಆರಾಧನೆಯನ್ನು. ಕಂಡಾಗ ಈ ದೇವಿಯ ಪೂಜೆಯಲ್ಲಿ 
ಮಾಡುವ ತಂತ್ರ-ಸಂಪ್ರದಾಯಗಳಿಂದ ಮೂಡಿ 'ಬಂದಿ 
ರುವ -ಈ ಶಕ್ತಿಯು ಜೈನಧರ್ಮದ ಶಾಸನದೇವತ 


ಎನ್ನಿಸದೇ ಜನಪದದಿಂದ ರೂಪುತಳೆದ ದೇವಿ 
ಯಂತಿದ್ದಾಳೆ. 
ಲ 
ತಾಂತ್ರಿಕ ಪದ್ದತಿಯಿಂದ ಫೂಜೆಗೊಳ್ಳು ವ ಈ 


ದೇವಿಯ ಬಗೆಗೆ ಜ್ವಾಲಿನೀ ಕಲ್ಪವು - "ಈ 
ದೇವಿಯು ಜಾಗೃ ತಳಾದರೆ ಆ ಭಕ್ತನು ಸರ್ವರನ್ನು 
ವಶದಲ್ಲಿಟ್ಟು ಕೊಳ್ಳಬಲ್ಲನು. ದುಷ್ಟಶಕ್ತಿಯನ್ನು ದಮನ 
ಮಾಡಬಲ್ಲವನಾಗುತ್ತಾನೆ. ಅವನ ಆಅ ೇಷ್ಟೆಯಂತೆ 
ನಾಶ ಪಡಿಸ 
ಬಲ್ಲನು ಇದರಂತೆ ಜ್ವಾಲಿನೀ ಶ್ರ ಕ್ಷಯ ಮಹಿಮೆಯಿಂದ 


೫೧ 


ಸರ್ವರೋಗಗಳನ್ನು ಪರಿಹರಿಸಬಲ್ಲನು. ಅಪಮೃತ್ಯು 
ವಿನಿಂದ ಕ್ಷಿ; ಸಬಲ್ಲನು ಎಂದು ತಿಳಿದುಬರುತ್ತದೆ” 


ಈ ದೇವಿಯನ್ನು ದ್ರವಿಳಗಣದ ಸುಪ್ರಸಿದ್ದರಾದ 
ಏಲಾಚಾರ್ಯರು ದಕ್ಷಣ ದೀಶದ ಹೇಮಗ್ರಾಮದಲ್ಲಿ 
ತಪ ಸಿದ್ಧಿಯಿಂದ ಸಾಕ್ಷಾತರಿಸಿಕೊಳ್ಳುತ್ತಾರೆ. ಆ ದೇವಿಯ 
ಶಕ್ತಿಯಿಂದ ತಮ್ಮ ಗುಡ್ಡಿಯೊಬ್ಬಳನ್ನು ಬ್ರಹ್ಮರಾಕ್ಷಸನ 
ಬಾಧೆಯಿಂದ ಪುರುಮಾಡಿದರೆಂದು ಪ್ರತೀತಿ ನಿದೆ. 
ಇವರಿಗೆ ನೀಲಗಿರಿ ಬೆಟ್ಟದ ಮೇಲೆ ತಪೋಮಗ್ಗರಾಗಿ 
ದ್ದಾಗ ವಹ್ನಿದೇವಿಯ ದರ್ಶ ೯ನ ವಾಯಿತೆಂದು ತಿಳಿಸುವ 
ಈ ಕಥೆ ಉತ್ತರ ಆರ್ಕಾಟಿನ ಪೊನ್ನೂರು ಗ್ರಾಮವನ್ನು 
ಹೇಮಗ್ರಾಮವೆಂದು ತಿಳಿಸುತ್ತದೆ. ಈಗ ಇಂದಿಗೂ 
ನೀಲಗಿರಿ ಬೆಟ್ಟದಲ್ಲಿರುವ ವಿಲಾಚಾರ್ಯರ ಉಬ್ಬು 
ಶಿಲ್ಪಕ್ಕೆ ವಿಶೇಷ ಪೂಜೆ ಮಾಡುವಾಗ ಪೊನ್ನೂರಿನಿಂದ 
ಜ್ವಾಲಾಮಾಲಿನೀ ಮತ್ತು ಪಾರ್ಶ್ವನಾಥರ ಬಿಂಬಗಳನ್ನು 


ಬೆಟ್ಟಕ್ಕೆ ತೆಗೆದುಕೊಂಡು. ಹೋಗಿ ಪೂಜಿಸುತ್ತಾರೆಂದು 
ತಿಳಿದು ಬರುತ್ತದೆ." 
ಮೈಸೂರು ಜಿಲ್ಲೆಯ ಚಾಮರಾಜನಗರ ತಾಲೂ 


ಕಿನಲ್ಲಿರುವ ಮಲೆಯೂರಿನಲ್ಲಿ ಪ್ರಸಿದ್ದರಾದ ಪೂಜ್ಮ 
ಪಾದರು ವಾಸಿಸುತ್ತಿದ್ದು ಸಮಾಧಿಮರಣವನ್ನಪ್ರರುತ್ತಾರೆ. 


ಅವರ ನಿಶಿಧಿಯನ್ನು “ ಹೊಂದಿರುವ ಮಲೆಯೂರನ್ನು : 


ಜ್‌ 


ಶಾಸನವು "ಕ್ಷನಕಗಿರಿ" ಎಂದೇ ಕರೆದಿದೆ. ಇದರಿಂದ 
ಡಾ॥ ಪ್ರೇಮಿಯವರು ಮಲೆಯೂರನ್ನೇ  ಏಲಾಚಾ 
ರ್ಯರು ಜ್ಞಾಲಿನೀದೇವಿಯನ್ನು ಜಾಗೃತಗೊಳಿಸಿದ 
ಸ್ಥಳವೆಂದು ಭಾವಿಸಿರುತ್ತಾರೆ. 11" ಇಂದ್ರನಂದಿಯು 
“ಜ್ಞಾಲನೀ ಕಲ್ಪ''ದಲ್ಲಿ ಇದೇ ಅಭಿಪ್ರಾಯವನ್ನು 
ಸೂಚಿಸಿದ್ದಾನೆಂದು “ಪ್ರವಚನಸಾರ"" ಗ್ರಂಥವು ಶಿಳಿಸು 
ತ್ತದೆ!* ಸಲಸೂರಿನಲ್ಲಿ ಏಲಾಚಾರ್ಯರೇ ಸ್ಥಾಪಿಸಿ 
ದೆಂದು ಹೇಳುವ ಜ್ವಾಲಿನೀ ಅಮ್ಮನವರ ಲೆಪ್ಪದ 
ಬಿಂಬವಿದೆ. "ಏಲಾಚಾರ್ಯರ” ಸಮಾಧಿಮರಣವನ್ನು 
ಚಿಕಹನಸೋಗೆಯ ಶಾಸನವು ಉಲ್ಲೇಖಿಸುತ್ತದೆ! 
ಇದರಿಂದಾಗಿ ಮಲೆಯೂರಿನಲ್ಲೂ ಒಬ್ಬ ಏಲಾಚಾ 
ರ್ಯ ರಿದ್ದು ಇದೂ ಪ್ರಾಚೀನಕಾಲದಿಂದ ಜ್ವಾಲಿನೀ 
ಕ್ಷೀತ್ರವಾಗಿತ್ತೆಂದು ತಿಳಿದುಬರುತ್ತದೆ. 


ಏಲಾಚಾರ್ಯರು ತಾವು ಪಡೆದ ಸಿದ್ದಿಯನ್ನು 


ತಮ್ಮ ಶಿಷ್ಯ ಗಾಂಗಮುನಿಗೆ ಧಾರೆ ಎರೆದರೆಂದೂ 
ಇವನಿಂದ ಈ ಪರಂಪರೆ ಕಳೆಕಂಡಂತೆ ಮುಂದು 
ವರೆದಿದೆ. 

೫೨ 


ಏಲಾಚಾರ್ಯರು - ಗಾಂಗಮುನಿ - ನೀಲಗ್ರೀವ 
ಎ `ಶಿಷ್ಯಕಂದರ್ಪ - ಗುಣನಂದಿ . - ಇಂದ್ರನಂದಿ 
ಹೀಗೆ ಪರಂಪರಾಗತವಾಗಿ ಸಿದ್ದಿಪಡೆದು ಇಂದ್ರ 
ನಂದಿಯು ಮಾನ್ಯ ಖೇಟದಲ್ಲಿ ವಾಸಿ ಸುತ್ತಿದ್ದು ಅಲ್ಲಿಯೇ 
ಜ್ವಾಲಿನೀ ಕಲ್ಪದನ್ನು "ರಚಿಸಿರುತಾನೆ. ಇದರಿಂದ 
ಮಾನ್ಯಖೇಟವು "ಜ್ವಾಲಿನೀ ಕೇಂದ್ರವಾಗಿತ್ತೆಂದು ತಿಳಿಯ 
ಬಹುದು. 


ಘ್‌ 


ಜ್ವಾಲಿನೀ ದೇವಾಲಯಗಳಿದ್ದು ದಕ್ಕೆ ದಕ್ಷಿಣ 
ಕರ್ನಾಟಕದಲ್ಲಿ ಶಾಸನಾಧಾರಗಳು ಹೆಚ್ಚಾಗಿ ಲಭ್ಯವಾ 
ಗಿಲ್ಲ. ಪ್ರಾಚೀನ ಶಿಲ್ಪಗಳು ದೊರೆತಿದ್ದು ಆ ಮೂಲಕ 


ದೇವಿ ಆರಾಧನೆಯ ಬಗೆಗೆ ತಿಳಿಯ" ಬಹುದಾಗಿದೆ. 
ಕ್ರಿಶ: 1059ರ 


ಶಾಸನವೊಂದು ನವಲಗುಂದ 
ತಾಲೂಕಿನ ಜೇವೂರಿನಲ್ಲಿ ಈ ದೇವಿಗಾಗಿ ದೇವಾ 
ಲಯವೊಂದನ್ನು ಕಟ್ಟಿಸಿದ ಉಲ್ಲೇಖಸಿದೆ'* ಕ್ರಿಶ. 
12ನೇ ಶತಕದ ಸೇಡಂನ ಶಾಸನವು ಅಲ್ಲಿದ್ದ ಮಹಾ 
ಜನರು ಜ್ವಾಲಿನೀ ಆರಾಧಕರಾಗಿದ್ದರೆಂದು ಶೀಸುತ್ತಿದೆ. 
ಇದರಿಂದ ಸೇಡಂಗ್ರಾಮವು ಜಾನಿನೀ ಆರಾಧನೆಯ 
ಕೇಂದ್ರವಾಗಿತ್ತೆಂದು ತಿಳಿಯುತ್ತದೆ' ಕೆಲಸೂರಿನ ಶಾಸ 
ನವು ಕ್ರಿ.ಶ. 19ನೇ ಶತಕದಾಗಿದ್ದು ಜ್ವಾಲಿನೀ ದೇವತ್ತೆ 
ಯನ್ನು ಪುನರ್ಪ್ರತಿಷ್ಠೆ ಮಾಡಿದ “ಬಗ್ಗೆ” ತಿಳಿಸುತ್ತದೆ? 

ಉಳಿದ ಜ್ವಾಲಿನೀ ದೇವಾಲಯಗಳ "ಬಗೆಗೆ ನಿರ್ದಿಷ್ಟ 
ವಾದ ಶಾಸನಾಧರವು ದೊರೆತಿರುವುದಿಲ್ಲ. 


ಜಾವ” ಜ್ವಾಲಿನೀ ಕಲ್ಪದಲ್ಲಿ ದೇವಿಯನ್ನು 


- "ಬಹ್ನಿದೇವಿ' ಅಖಮುದ್‌ದೇವಿ" ಎಂದೂ ಕರೆದಿ 
ದ್ದಾರೆ. ದೇವಿಯು. ಅಷ ತ್ಚಭುಜೆಯಾಗಿದ್ದು ಕೈ ಗಳಲ್ಲಿ 
ತ್ರಿಶೂಲ, ಪಾಶ, ಮತ್ಸ್ಯ, ಧನುಷ್‌, ಬಾಣ, ಫಲ, 


ವರದ ಮತ್ತು ಚಕ್ರಗಳನ್ನು ಧರಿಸಿರುತ್ತಾಳೆಂದು ಬಣ್ಣಿಸಿ 


ದ್ದಾರೆ ಮತ್ತು ಇವಳು ಶ್ವೇತ ವರ್ಣೆ ಎಂದು” 5೪ 
ಸುತ್ತಾರೆ. ಕ್ರಿತ. 11ನೇ ಶತಮಾನದ ಮಲ್ಲಿಸೇನಸೂರಿ 
ಗಳು “ಜ್ವಾಲಿನೀಕಲ್ಪ' "ವನ್ನು ರಚಿಸಿದ್ದು ಇವರಲ್ಲಿ 


ೆ ದೇವಿಯನ್ನು “ಜ್ಞಾಲಾಮಾಲಿಕಾ ಎಂದೇ ಕರೆದಿರುತ್ತಾರೆ. 


ಕನ್ನಡ ಸಾಹಿತ್ಯ ಕೃತಿಗಳಲ್ಲಿ ಚಂದ್ರಪ್ರಭ ಪುರಾಣ 
ದಲ್ಲಿ ಕವಿ ಆಗ್ಗಳನು *ಪ್ರಾಳೇಯಾಮಳಿನಾಂಗಿ ತುಂಗ 
ಮಹೀಷೇಂದ್ರಾ 'ರೂಢೆಯಾತ್ಕಾಪ ಪ ಥಧೋರ್ಮಾಳಾಳಂಕೃ ತೆ 
ಚಕ್ರಶೂಲ ಶರ ಚಾಪೋತ್ಯೇತು. "ಚಂ ಚತ್ತಶಾ। ಭೀಳಾಸಿ 
ಸ್ಫುಟ ಖೇಟಕಾನ್ವಿತೆ ಚಳದ್ಭಾಳಾಕ್ಷಿ * ಸಂಪ್ರೀತಿ ಶ್ರಿಯಂ 
ಜ್ವಾಳಾಮಾಳಿನಿ ಮಾಟ ಮತ್ಯತಿಗೆ ನಿರ್ವಿಘ್ನೋಕ್ತಿ 
ನಿರ್ವಾಹಮಂ। ಎಂದು ನತಿಸಿದ್ದಾನೆ. 


. ಇತಿಹಾಸ ದರ್ಶನ 


ಪ 


\ 
| 
| 
| 


NE 


- 


R _ಪಾಶಭಯಂ 


ಮಹಾಬಲಕವಿಯು 
ದೇವಿಯನ್ನು ಕುರಿತು 
ಭರದಿಂ ವಿಜಯಾರ್ಧ ಮಹೀ 
ಧರಮಂ ತಾನೆಯ್ದಿ ಪೊಕ್ಕು 
ಹ್ವರಮಂ ಜಪಯಿಸೆ ನಿಷ್ಠಾ 
ಪರನಾ ಜ್ಞಾಲಿನಿಯ ಮಂತ್ರ) ಸ್ವಾತಂತ್ರ್ಯಂಗಳ/' , 
ಎಂದು ಬಣ್ಣಿಸಿ ಆ ದೇವಿಯು ನೀಡಿದ ಜ್ಞಾಲಾ 
ಪರೀಕ್ಷವಾದ ಪೀತಾಂಬರವನ್ನು ಪಡೆದು ಕರ್ಣನು 
ತನ್ನ ತಾಯಿಯ ಸಮಾಗಮವನ್ನು ' ಹೊಂದುತ್ತಾನೆ 


ನೇಮಿನಾಥ ಪುರಾಣದಲ್ಲಿ 


ಶಿಷುಮಾಯಣನು ಅಂಜನಾ ಚರಿತೆಯಲ್ಲಿ ದೇವಿ 
ಯನ್ನು 
ಜ್ವಾಲಿನಿ ಜಲಜವದನೆ ಜಾಕುದೈ ವದ 
ಪಾಳೆಯವನು ಸದೆಬಡಿದೂ 
ಕಾಲನ ಪುರಕೀಡಾಡಿದ ಜ್ವಾಲಾ 
ಮುಲಿನಿಗೆರಗುವೆನು॥ ಎಂದು ಸ್ತುತಿಸಿದ್ದಾನೆ'* 
ಕ್ರಿಶ. 1800 ಬ್ರಹ್ಮಣಾಂಕನು ಜಿನಭಾರತದಲ್ಲಿ 
1-15) 
ಹಿಂದೆಯೆಲ್ಲಾಚಾರ್ಯರಿಗೆ 'ಮನ 
ಸಂದು ಪ್ರತ್ಯಕ್ಷದಲಿ ವರಗಳ 
ನಿಂದ ಜ್ವಾಲಾಮಾಲಿನಿಯೆ ಮಮತೆಯಲ್ಲಿ ನೀ ಯೆನಗೇ। 
ಇಂದು ವಲಿದೀ ಕೃತಿಗೆ ಬಾದ್ಯದಿ 
ನಿಂದು ವೃದ್ದರಿಸುವುದು ಸುಜನಾ 
ನಂದೆ ತೊಡಗಿದೆ ನಂಬಿ ನಿಮ್ಮಯ ಪಂಕಂಜಾಂಘ್ರಿಗಳಾ॥ 2 


ಹಂ.ಪ.ನಾರವರು 
ಅಷ್ಟಕವೊಂದು 


ಎಂದು 'ಸ್ತುತಿಸಿರುವೆನೆಂದು 

ತಿಳಿಸಿದ್ದಾರೆ, ಶ್ರೀ ಜ್ವಾಲಾಮಾಲಿನೀ 

ದೇವಿಯನ್ನು ಸ್ತುತಿಸುತ್ತದೆ: 

ಸಿಂಹ ದ್ವೆಪೇಂದ್ರ 'ಕಟಿಯಾನ ಶಶಾಂಕ ವರ್ಣೇ 

ಫಲದ ಹಸ್ತ ಮನೋಹರಾಂಗೋ॥ 

ಕೋದಂಡ ಚಕ್ರಯುಕ್ಷಪಾಣಿ ತ್ರಿಶೂಲ ಹಸ್ತೇ 

ಶ್ರೀ ಜ್ವಾಲಿನೀ ಪ್ರತಿದಿನಂ ' ಮಮರಕ್ಷದೇವಿ॥ ' 
ಸಾಹಿತ್ಯಕೃತಿಗಳಲ್ಲಿ ದೇವಿಯ ಹಿರಿಮೆಯ ಬಗೆಗೆ 

ತಿಳಿದು ಬರುತ್ತದೆ. 


ಜೈನಧರ್ಮದ ವಾಸ್ತುಶಿಲ್ಪದ ಗ್ರಂಥಗಳು ಈ 
ದೇವಿಯ ಮೂರ್ತಿಸ್ವರೂಪದ ಲಕ್ಷಣಗಳನ್ನು ಕೆಳಕಂ 
ಡಂತೆ ತಿಳಿಸುತ್ತವೆ. ವಸುನಂದಿಯ "ಪ್ರತಿಷ್ಠಾ ಸಾರ 
ಸಂಗ್ರಹವು' ಈಕೆಯು ಅಷ್ಟ ಭುಜಗಳಲ್ಲಿ ಬಾಣ, 
ತ್ರಿಶೂಲ, ಪಾಶ, ಧನಸ್ಸು, ಮತ್ಸ್ಯ ಗಳನ್ನು ಧರಿಸಿರುತ್ತಾ 
ಳೆಂದು ತಿಳಿಸುತ್ತದೆ. (ಪ್ರ.ಸ ಸಾಸ 5-೩೧) ಆಶಾಧರ 


ಇತಿಹಾಸ ದರ್ಶನ 


ತ್ರಿಶೂಲ್ಮ 


ಮತ್ತು ನೇಮಿಚಂದ್ರರು. “ಅಷ್ಟಭುಜೆಯಾದ ದೇವಿಯು 
ಬಲಕೆ ಗಳಲ್ಲಿ ತ್ರಿಶೂಲ, ಬಾಣ, ಮತ್ಸ್ಯ, ಕತ್ತಿ ಮತ್ತು 
ಎಡಗೈೆ ಗಳಲ್ಲಿ ದನಸ್ಸು, ಪಾಶ್ಮ EL, ಫಲಗಳನ್ನು 
ಹಿಡಿದಿರುತ್ತಾಳೆಂದು "“ಶಿಳಿಸಿದ್ದಾರೆ?' ಅಗ್ಗಳನ್ನು ದೇವಿ 
ಯನ್ನು ಹೀಗೆಯೇ ಬಣ್ಣಿಸಿದ್ದಾನೆ. 


ಅಪರಾಜಿತಪ ್ರಚ್ಛೆಕಾರನು — ಹಡಯ ಕೈಗಳಲ್ಲಿ 
ಘಂಟೆ, ತ್ರಿಶೂಲ: “ಫಲ ಮತ್ತು ವರದಹಸ್ತಗಳನ್ನು 
ಧರಿಸಿರುತ್ತಾಳೆಂದು ಹೇಳಿ ಕೃ ಷ್ಟವರ್ಣೆ ಎಂದು. ತಿಳಿಸಿ 
ದ್ದಾನೆ 


“ಮಂದಿರಾ ಪ್ರಶಿಷ್ಠಾವಿಧಾನ' ಗ್ರಂಥವು “ಚಂ 
ದ್ರೋಜ್ವಲಾಂ ಚಿಕ್ರವಾರ "ಸ ಪಾಶಚರ್ಮತ್ರಿಶೂಲೇಷು 
ಯುಷಾಸಿ ಹಸ್ತಾ' ಎಂದಿದೆ 


ದೇವಿಯ ವಾಹನದ ಬಗೆಗೆ ಮಾತ್ರ ಭಿನ್ನಾಭಿಪ್ರಾ 
ಯಗಳಿದ್ದು “ಜ್ವಾಲಿನಿ ಕಲ್ಪದ ಕರ್ತೃ. ಮತ್ತಿತರರು 
ಮಹಿಷವಾಹನೆ, “ಎಂದಿದ್ದರೇ, ಭುವನದೇವನು ' "ಅಪ 
ರಾಜಿತಪೃಚ್ಛ'ದಲ್ಲಿ ಪದ್ಮಾಸನೆ ಮತ್ತು "ವೃಷಬಾರೂಢೆ' 
ಎಂದಿದ್ದಾರೆ. 


ದಿಗಂಬರ ಪದ್ಧತಿಯಲ್ಲಿ ವಿದ್ಯಾಧಿದೇವಿ ಜ್ವಾಲಾ 
ಮಾಲಿನಿ ಮತ್ತು ಯಕ್ಷಿ ಜ್ವಾಲಾಮಾಲಿನಿಯ ಲಕ್ಷಣಗ 
ಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳಿಲ್ಲವಾದ್ದರಿಂದ ಎರಡೂ 
ರೀತಿಯ "ಬಿಂಬಗಳನ್ನು. ಬೇರ್ಪಡಿಸಿ ತೋರಿಸಲು 
ಸಾಧ್ಯವಿಲ್ಲ. ಇದುವರೆಗೆ. ವಿದ್ಯಾಜ್ವಾಲೆಯ ಪ್ರತಿಮೆಗಳು 
ದೊರತಿಲ್ಲವೆಂದು ಡಾ| ಪೆಟ್ಟರ್‌ರವರು2286 ಸಿಗುತ್ತಾರೆ 

ಆದರಿಂದ ನಾವಿಲ್ಲಿ ದೇವಿಯ ದಿಗಂಬರ ಪದ್ಧ 
ತಿಯ ಜ್ವಾಲಿನೀಯಕ್ಷಿಯ ಪ್ರತಿಮೆಗಳನ್ನು ಮಾತ್ರ 
ಗುರುತಿಸಲು ಯತ್ನಿಸಿದ್ದೇನೆ. 


ಈಗ ದೊರೆತಿರುವ ಜ್ವಾಲಿನಿಯ ಶಿಲ್ಪಗಳಲೆಲ್ಲ 
ಐಹೊಳೆಯ. ವಿರೂಪಾಕ್ಷ ದೇವಾಲಯದಲ್ಲಿರುವ 
(ಗೌರೀಗುಡಿ) ಶಿಲ್ಪವೇ ಪ್ರಾಚೀನ ಶಿಲ್ಪವಾಗಿದೆ. ಈ 


ಬಿಂಬದಲ್ಲಿ ದೇವಿಯು ಸುಖಾಸೀನ ಭಂಗಿಯಲ್ಲಿ ಕುಳಿ 
ತಿದ್ದು ದೇವಿಯ ಎಡಗಾಲು  ಮಹಿಷವಾಹನದ 
ಮೇಲಿದೆ. ಜ್ವಾಲೆಯ ಮಕುಟವನ್ನು ಧರಿಸಿರುವ 
ದೇವಿಯು ತ್ರಿನೇತ್ರೆಯಾಗಿದ್ದು ಕೈಗಳಲ್ಲಿ ಖಡ್ಗ, ಬಾಣ, 
ಚಕ್ರಗಳನ್ನು, ಎಡಗೈಗಳಲ್ಲಿ ಶಂಕ್ಕ ಪಾಶ್ಶ 
ಧನಸ್ಸು ಮತ್ತು ಫಲ (ಈಗ ಮುರಿದಿದೆ) ಗಳನ್ನು 
ಧರಿಸಿದ್ದಾಳೆ. ಮುಕ್ಕೊಡೆಯ ಕೆಳಗೆ ಆಸೀನಳಾಗಿರುವ 
ದೇವಿಗೆ “ಪ್ರಭಾಮಂಡಲ, ಜಿನಬಿಂಬವುಳ್ಳ ಕಿರೀಟಗಳಿದ್ದು 


೫೩ 


_ ಕಿರೀಟದಲ್ಲಿನ ಲಲಾಟಪಟ್ಟ, ಕರ್ಣಪುಷ್ಪಗಳನ್ನು ಸ್ಪಷ್ಟವಾಗಿ 
ಬಿಡಿಸಿದೆ. ಕಿವಿಗಳಲ್ಲಿ ರತ್ನದ ಹಾರಗಳೂ ಇದ್ದು ದೇವಿಯು 
ಯಜ್ಞೋಪವೀತ " ಛನ್ನವೀರಗಳನ್ನು ಧರಿಸಿದ್ದಾಳೆ ಮಣಿ 
ಯುಕ್ತವಾದ ಬಾಹುಪೂರವನ್ನು ಸುಂದರವಾದ ಕೇಯೂ 
ರವನ್ನು ಧರಿಸಿರುವ ಈ ದೇವಿಯ ಎಲ್ಲ ಕೈಗಳಲ್ಲೂ 
ಹ ಬಳೆಗಳಿವೆ. ದೇವಿಯ ಅಂಗಸೌಷ್ಯ ಸ್ಛವದ 

ನ್ಯಾಸನ್ನು ಅವಳ ಆಭರಣಗಳ ಸ್ವರೂಪವನ್ನು 'ಗಮ 


ಇ ಇದು ಸುಮಾರು 8-9ನೇ ಶತಮಾನದ 

ಶಿಲ್ಪವೆಂದು ತಿಳಿಯಬಹುದಾಗಿದೆ. 
ಮಲೆಯೂರಿನಲ್ಲಿರುವ ಜ್ವಾಲಿನಿಯ ಶಿಲ್ವಪವು 

ನಂತರದ ಕಾಲದ ಸಿಂಹಲಲಾಟ 


ಬಿಂಬವಾಗಿದ್ದು 
ಯುಕ್ತವಾಗಿದೆ. ದೇವಿಯು ಉದ್ದವಾದ ಜಿನಬಿಂಬವುಳ್ಳ 
ಕಿರೀಟಮಕುಟವನ್ನು ಧರಿಸಿದ್ದಾಳೆ. ಅಷ್ಟಭುಜಗಳಲ್ಲಿ 
ವರದಹಸ್ತ, ತ್ರಿಶೂಲ, ಚಕ್ರ ಬಾಣ, ಧನಸ್ಸು, 
ಮಾನು, ಪಾಶ, ಫಲಗಳನ್ನು ಧರಿಸಿರುವ "ದೇವಿಯು 
ತ್ರಿನೇತ್ರೆಯಾಗಿದ್ದಾಳೆ. ಅಗಲವಾದ ಹಣೆ, ಉದ್ದವಾದ 
ಕಣ್ಣು ನೀಳವಾದ ಮೂಗು, ಉಬ್ಬಿದ ಗಲ್ಲವನ್ನು 
ಹೊಂದಿರುವ ಈ ಬಿಂಬದ ಅಂಗವಿನ್ಯಾಸವು ವಿಜಯ 
ನಗರ ಶೈಲಿಯನ್ನು ಸೂಚಿಸುತ್ತಿದೆ. ದೇವಿಯು ಕೊರ 
ಳಲ್ಲಿ ಮೂರು ಹಾರಗಳನ್ನು, 'ಭುಜಕೀರ್ತಿ, ಸ್ತನಬಂಧ, 
ಕಟೀಬಂಧಗಳನ್ನು ಧರಿಸಿದ್ದಾಳೆ. ದೇವಿಯ. ಕಾಲ ಕೆಳ 
ಬಾಗದಿಂದ ಕಟಿ ವಸ್ತ್ರ “ಅಗಲವಾಗಿ ಹರಡಿದಂತಿದೆ. 
ದೇವಿಯ ಎಡಗಾಲನ್ನು ಸಮಪಾದವಾಗಿಟ್ಟು ಬಲಗಾ 


ಲನ್ನಿಳಿ ಬಿಟ್ಟು ವೀರಾಸನದಲ್ಲಿ ಕುಳಿತಿದ್ದಾಳೆ. ಪೀಠದ : 


ಕೆಳಗೆ ಮಹಿಷಲಾಂಛನವಿದೆ. ಈ ಬಸದಿಯಲ್ಲಿ 
ಪ್ರಾಚೀನವಾದ ಪದ್ಮಾವತಿ ಮತ್ತು . ಕೂಷ್ಮಾಂಡಿನೀ 
ದೇವಿಯರ ಶಿಲ್ಪಗಳಿದ್ದು ಈ ಶಿಲ್ಪವು ನಂತರದ . ಕಾಲ 
ದ್ದಾಗಿರುವುದನ್ನು. ನೋಡಿದರೆ ' ಬಹುಶಃ ಇಲ್ಲಿದ್ದ 
ಹಿಂದಿನ ಶಿಲ್ಪವು ನಶಿಸಿದ್ದು ಮತ್ತೆ ಅದೇ ರೀತಿ ಶಿಲ್ಪ 
ವನ್ನು ಪ್ರತಿಷ್ಠಾಪಿಸಿರಬಹುದೆನ್ನಿಸುವಂತಿದೆ. 


ಗುಂಡ್ಲುಪೇಟೆ ತಾಲೂಕಿನ ಕೆಲಸೂರಿನಲ್ಲಿ ಏಲಾ 
ಚಾರ್ಯರು: ಸ್ಥಾಪಿಸಿದ್ದೆನ್ನುವ ಲೆಪ್ಪದ ಬಿಂಬವಿದೆ ಈ 
ಬಿಂಬವು ಕಾಲಕಾಲಕ ಜೀರ್ಣೋದ್ದಾರಗೊಂಡಿದ್ದು 
ನೋಡಲು 17ನೇ ಶತಮಾನದ್ದೆಂಬಂತೆ ಗೋಚರಿಸು 
ತ್ತದೆ. ಅಲ್ಲಿನ ಶಾಸನವು ಇದು 19ನೇ ಶತಮಾನ 
ದೆಂದು ಶಿಳಿಸುವಂತಿದೆಯಾದರೂ, ಇದರ ಅಂಗಸೌಷ್ಠವ 


ವಸ್ತ್ರದ ವೈಖರಿ, ಆಭರಣಗಳ ವಿನ್ಯಾಸವನ್ನು ಗಮನಿ ' 


ಸಿದಲ್ಲಿ : ಬಿಂಬವು “ಪ್ರಾ ಚೀನಲಕ್ಟ! ಣೂ 'ವನ್ನು ಅಸಿಕೊಂಡಿರು 


ವುದು ಗೋಚರಿಸಿ ಸುಮಾರು ಠ-10ನೇ ಶತಮಾನದ . 


೫೪ 


ಸೊಪ್ಪೆಯು 


ಶಿಲ್ಪವೆಂಬುನ್ನು ಸೂಚಿಸುವಂತಿ ಜ್‌ ಇಂತಹದೇ ಲೆಪ್ಪದ 
ಮತ್ತೊಂದು ಬಿಂಬವು ಮೂಡಬಿದರೆಯ ಲೆಪ್ಪದ 
ಬಸದಿಯಲ್ಲಿದೆ ಎಂದು ಡಾ। ಗುರುರಾಜ್‌ ಭಟ್‌ರ 
ವರು ತಿಳಿಸಿರುತ್ತಾರೆ. ಆದರೆ ಈ ಬಿಂಬವು ಎರಡೇ 
ಕೈಗಳನ್ನು ಹೊಂದಿದ್ದು ಬೀಜಪೂರ ಮತ್ತು ವರದಹಸ್ತ 


- ಗಳನ್ನು ಹೊಂದಿದೆ. “ದರಿಂದ ಮೂಡಬಿದರೆಯಲ್ಲೂ 


ಜ್ವಾಲಿನೀ ಆರಾಧ್ಯ ಇತ್ತೆಂದು ತಿಳಿಯುತ್ತದೆ. 


ಭ್‌ 10ನೇ ಶತಮಾನದಲ್ಲಿ ಗೇರು 
ಸ್ರಸಿದ್ಧ ಜೈನಕೇಂದ್ರವಾಗಿದ್ದು' ಇಲ್ಲಿಯ 
ಬಸದಿಯಲ್ಲಿ ಜುಲನೀ $ರಾಧನೆ ಇತ್ತೆಂದು ತಿಳಿದು 
ಬರುತ್ತದೆ. ಸುಮಾರು 14ನೇ ಶತಮಾನದಲ್ಲಿ ಇಲ್ಲಿದ್ದ 
ದೇವಿಯನ್ನೇ ಚಿಕ್ಕಸಮಂತಭದ್ರರು ನರಸಿಂಹರಾಜಪುರದ 
"ಸಿಂಹನಗದ್ದೆ'ಗೆ ದು ಪ್ರತಿಷ್ಠಾಪಿಸಿದರೆಂದು ಪ್ರತೀತಿ 
ಇದೆ. ನರಸಿಂಹರಾಜಪುರದ. ಶಿಲ್ಪವು ವಿಜಯನಗರದ 
ಶೈಲಿಯು ಬಿಂಬವಾಗಿದ್ದು. ಸುಖಾಸೀನ ಭಂಗಿಯಲ್ಲಿದೆ. 


pr ಮು 3 ಕ 
ಧನಸ್ಸುಗಳನ್ನು ಧರಿಸಿದ್ದಾಳೆ. ಇದರ ವಸ್ತ್ರವಿನ್ಮಾಸವು 
ಆಭರಣಗಳ ಮಾದರಿಯು ವಿಜಯನಗರ ನ್ದು 
ಸೂಚಿಸಿವೆ. ದೇವಿಯು ಮಹಿಷ ಪೀಠದ ಮೇಲೆ 
ಅಸೀನಳಾಗಿದ್ದಾಳೆ. ಈ 


' ಇಲ್ಲಿಯ ಬಾಹುಬಲಿ ಬಸದಿಯಲ್ಲಿ ಅಮೃತ 
ಶಿಲೆಯ ಚಿಕ್ಕದಾದ ಜ್ವಾಲಿನಿಯ ಮತ್ತೊಂದು 


ಮೂರ್ತಿ ಇದೆ. 


ತುಮಕೂರು ಜಿಲ್ಲಿಯ ಗುಬ್ಬಿಯ ಬಳಿಯಲ್ಲಿರುವ 
ನಿಟ್ಟೂರನ್ನು ಮತ್ತೊಂದು ಜ್ವಾಲಿನೀ ಕೇಂದ್ರವೆಂದು 
ಕರೆಯಲಾಗಿದೆ. ಇಲ್ಲಿರುವ ಶಾನ್ತಿನಾಥ ಬಸದಿಯ ನವ 
ರಂಗದ ವಿತಾನದ ತೊಲೆಗಳ ಮಧ್ಯದಲ್ಲಿ ಯಕ್ಷಿ 
ಯರನ್ನು ಬಿಡಿಸಲಾಗಿದೆ. ಇಂತಹ ಒಂದು  ಪಟ್ಟಿಕೆಯ : 
ಲ್ಲಿರುವ ದೇವಿಯನ್ನು .ಜ್ವಾಲಿನಿಯ ಬಿಂಬವೆಂದು 
ಆರಾಧಿಸುವರಾದರೂ ಈ ಬಿಂಬವು ಜ್ವಾಲಿನಿ ಬಿಂಬದ 
ಲಕ್ಷಣಗಳಿಗನುಸಾರವಾಗಿಲ್ಲ. ಈ ದೇವಿಯ ಕೈಯಲ್ಲಿ 
ರುವ ಆಯುಧಗಳನ್ನು ಪೀಠದ ಬಳಿ ಇರುವ ಗರುಡ 
ಲಾಂಛನವನ್ನು ಗಮನಿಸಿದಾಗ ಈ ಧನಿ ಬಿಂಬವು 
“ಚಿಕ್ರಿ ಶ್ವರಿ'ಯದೆಂದು ತಿಳಿದುಬರುತ್ತದೆ?" 


. ಶ್ರವಣಬೆಳ್ಗೊಳದ ಚಂದ್ರನಾಥ ಬಸದಿಯಲ್ಲಿರುವ 


ದೇವಿಯ ಶಿಲ್ಪವು ಪ್ರಾಚೀನವಾದುದಾದರೂ ಅದು 


ಇತಿಹಾಸ ದರ್ಶ 


ಜ್ವಾಲಾಮಾಲಿನಿ 


ಖಚಿವಾಗಿದೆ. 


ಜ್ವಾಲಿನೀ ಶಿಲ್ಪಗಳಲ್ಲಿ ಶಿಲಾ ಮೂರ್ತಿಗಳಿಗಿಂತ 
ಕಂಚಿನ *ಪ್ರತಿಮೆಗಳೇ ಹೆ ಚ್ಹಾಗಿ ದೊರೆತಿದ್ದು ಸುಮಾರು 
12- 13ನೇ ಶತಮಾನಕ್ಕೆ ಸೇರಿದವಾಗಿವೆ. “ಹಳೇಬೀಡಿನ 
ಸಮಾಪದ ಅಡಗೂರಿನ ಬಸದಿಯಲ್ಲಿ ಜ್ವಾಲಿನಿಯ 
ಬಿಂಬವಿತ್ತು. ಈಗ ಅದು ಕಳುವಾಗಿದೆ. "ಹಿಂದಿದ್ದ 
ಪ್ರತಿಮೆಯು ಸುಖಾಸೀನ ಭಂಗಿಯ ಲ್ಲಿತ್ತು ಈಗಿನ 
ಬಿಂಬದ ಕೈಗಳಲ್ಲಿ ಅಭಯ ಬಾಣ ಕುಡ್ಲ ಬಾಕು, 


ಬಾಣ, ತ್ರಿಶೂಲ, ಚಕ್ರ ಬಾಕು ಧನಸ್ಸು, ಖೇಟಕಗ 
ಳನ್ನು ಹೊಂದಿದಾಳೆ. ಪಂಚಲೋಹದ ಈ ಬಿಂಬಕೆ 
ಈಗಲೂ ಪೂಜೆಸಲ್ಲುತ್ತಿದೆ. ಇಂಥಹದೇ ಸುಮಾರು 2 


2" ಎತ್ತರದ ಕಂಚಿನ ಬಿಂಬವೊಂದನ್ನು ಸಿಂಹನಗ 
ಯ ಶಾನ್ತಿನಾಥ ಬಸದಿಯಲ್ಲಿ ಕಾಣಬಹುದು. 


ಅಜಯ, 
ಭಾ 


bf 


ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಚಂದ್ರನಾಥ 
ಬಸದಿಗಳಿವೆಯಾದರೂ "ಎಲ್ಲೆಡೆ ಜ್ಞಾಲಾಮಾಲಿನಯ 
ಬಿಂಬಗಳು ಕಾಣಬರುವುದಿಲ್ಲ ಚಂದ್ರ ್ರಪ್ರಭ ತೀರ್ಥಂ 
ಕರನ ಬಿಡಿ ಶಿಲ್ಪವನ್ನು ಕೆತ್ತುವಲ್ಲಿ ಅವನ ಪಕ್ಕದಲ್ಲಿ 
ಬರುವ ಯಕ್ಷಿಯು ಪೂರ್ಣವಾದ. ಜ್ವಾಲಿನೀ ದೇಶಿಯ 
ಲಕ್ಷಣಗಳನ್ನು” ಹೊಂದಿರುವುದಿಲ್ಲ. ಸಾಮಾನ್ಯವಾಗಿ 
ಯಕ್ಷಿಯರನ್ನು ವರದ ಅಂಕುಶ, ಪಾಶ, ಬೀಜಪೂರಗ 


ಶಿಲ್ಪವಲ್ಲವೆಂಬುದು ಈಗಾಗಲೇ ' 


ಳನ್ನು ಧರಿಸಿರುವಂತೆ ಬಿಡಿಸಿರುತ್ತಾದೆ, ಉದಾಃ ಭಂಢಾರಿ 
ಬಸರಿ, ಶ್ರವಣಬೆಳ್ಗೊಳದ ಸುತಾಲಯ್ದೆ ಇತ್ಯಾದಿ. ' 


ಹೀಗೆ ಸುಮಾರು 13-14ನೇ ಶತಮಾನದವರೆಗೆ 
ಜ್ಞಾಲಿನಿ ಆರಾಧನೆಯು" ಪ್ರಬಲವಾಗಿದ್ದು 14ನೇ ಶತ 


, ಮಾನದ ನಂತರ ಇಳಿಮುಖಗೊಂಡಂತಿದೆ. 14ನೇ 


ಶತಮಾನದ ನಂತರದಲ್ಲಿ ಯಾಪನೀಯ ಸಂಘವು: 
ತನ್ನ ಅಸ್ತಿತ್ವವನ್ನು ಕಳೆದು. ಕೊಂಡದ್ದೇ ಇದಕ್ಕೆ ಕಾರಣ 
ವೆನ್ನಬಹುದು. ಕರ್ನಾಟಕದಲ್ಲಿ ಯೂಪನೀಯ' ಸಂಘದ 
ಬಸದಿಗಳೇ ಹೆಚ್ಚಾಗಿ ನಶಿಸಿರುವುದನ್ನು ಕಂಡಾಗ ಈ 
ತಂತ್ರಾಧಿ ದೇವಿಯ ಪ್ರಭಾವವು ಉಂಟು ಮಾಡಿದ : 
ಘೋರ ಪರಿಣಾಮವೆಂಬಂತಾಗಿದೆ. 15ನೇ ಶತಮಾ 
ನದ ನಂತರದಲ್ಲೂ ಜೈನಧರ್ಮವು ಪಸರಿಸಿತ್ತಾದರೂ 
ಯಕ್ಷಿ ಆರಾಧನೆ ಸ್ಥಗಿತ ಗೊಂಡಿರುವುದನ್ನು ಗುರುತಿಸ 
ಬಹುದು. ಇಷ್ಟಾದರೂ 17- ಸಕ ಶತಮಾನಗಳಲ್ಲಿ 
ಮತ್ತೆ ತಾಂತ್ರಿಕ ಪ್ರಭಾವ ಚ್ಛಾಗಿ ಮತ್ತೆ ಯಕ್ಷಿ. 
ದೇವಾಲಯಗಳು ಜೀರ್ಸದ್ದಾರಸೊಂದ ಪ್ರಾಚೀನ 
ದೇವಾಲಯಗಳು ಮತ್ತೆ ಸಿದ್ಧವಾಗಿವೆ. ಈಗಲು 
ವಿಶೇಷವಾಗಿ ಜೀ ಸಿಂಹನಗದ್ದೆ 
ನಿಟ್ಟೂರು, ಕೆಲಸೂರು ಮೊದಲಾದ ಕೇಂದ್ರಗಳು 
ದೇವಿಯ ಮಹಿಮೆಯನ್ನು ಸಾರುತ್ತಿವೆ. 


EES BNR Ss ಭಾಯಿ ಮಯಿ 
ಅಡಿಟಿಪ್ಪಣಿಗಳು 


- P.B. Desai ‘Jainism in South India and some Jaina Epigraphs’ p.144 


. "ರತ್ನಕರಂಡಕ ಶ್ರಾವಕಾಚಾರ' 


1 
2 
3. R.N. Nandi, ‘Religious institutions and Cults in the Deccan’ P.143 . 
4. AN. Upadhye ‘Some More Light on Yapaniyas’ 


- ಹುಂಚದ ಪದ್ಮಾವತಿ ಬಸದಿ, ನಿಟ್ಟೂರಿನ ಜ್ವಾಲಾಮಾಲಿನೀ ಆರಾಧನೆ. 


ಎ ಲಕಿಸೇನ ಸ್ವಾಮಿಗಳು, “ಶ್ರೀ ಸಿಂಹನಗದ್ದೆ ಕ್ಷೇತ್ರದ ಸಂಕ್ಷಿಪ್ತ 


. ಹಂ. ಪ. ನನರ “ಯಕ್ಷ-ಯಕ್ಷಿ', ಪು.23 


ಪರಿಚಯ', ಪು4 


R.N. Nandi, ‘Religious institutions and Cults in the Deccan’ P. 158- 159 
0. P.B. Desai ‘Jainism in South India and some Jaina Epigraphs’ 


11. “ಜೈನ್‌ ಸಾಹಿತ್ಯ ಔರ್‌ ಇತಿಹಾಸ್‌', ಪು. 460 


12. "ಪ್ರವಚನಸಾರ', ಪೀಠಿಕೆ, ಪು. 12 


ಇತಿಹಾಸ ದರ್ಶನ 


5 

6 

7. RN. Nand, ‘Religious institutions and Cults i in the Deccan’ P. 152-153 
8 

9. 

1 


೫೫ 


೫೬ 


13. “ಎಪಿಗ್ರಾಫಿಯಾ ಕರ್ನಾಟಿಕಾ' 1, ಕೃ.ರಾ.ನಗರ 36 - (ಮೈ.ವಿ.ವಿ.ಪ್ರಕಟಣೆ) 

14. P.B. Desai 

15. ಅದೇ ಗ್ರಂಥ, ಪು. 259 ತ 

16. "ಎಪಿಗ್ರಾಫಿಯಾ ಕರ್ನಾಟಿಕಾ', |!! ಗುಂಡ್ಲುಪೇಟೆ 100, (ಮೈ.ವಿ.ವಿ. ಪ್ರಕಟಣೆ) 

17. ಅಗ್ಗಳ, “ಚಂದ್ರಪ್ರಭ ಪುರಾಣ” ೧ನೇ ಆ, ೯ನೇ ಪದ್ಯ 

18. ಮಹಾಬಲ ಕವಿ, "ನೇಮಿನಾಥ ಪುರಾಣ'9ನೇ ಆ, ಪ. 38, ಪು. 254 

19. ಶಿಶು ಮಾಯಣ, "ಅಂಜನಾಚರಿತೆ', ನೇ ಆ, ಪು 39 

20. ಹಂಪನಾ “ಯಕ್ಷ-ಯಕ್ಷಿ ಸಿ ಅನುಬಂಧ 

21. ಆಶಾಧರ, “ಪ್ರಶಿಷ್ಠ ಸಾರೋದ್ದಾರ' - (3.163) “ಪ್ರತಿಷ್ಠಾ ತಿಲಕ, ಪು 343 

22. S. Setter, ‘The Cult of Jwalamalini and the Earliest Images of Jwala and Syama’ 
ARTiBus ASTAE Vol. XXXlI 

23. ಇಂತಹ ಲೆಪ್ಪದ ಬಿಂಬಗಳು 9-10ನೇ ಶತಮಾನದಲ್ಲಿ ಪ್ರಸಿದ್ಧವಾಗಿದ್ದು ಕೋಲಾರಮ್ಮನದೇವಾಲಯ, 
ನಗರ್ಲೇಯ ಸಪ್ತ ಮಾತೃಕೆಯರಬಿಂಬಗಳು ನೆನಪಾಗುವಂತಿದೆ. 

24. ಇಂಥ ನಾಲ್ಕು ಪಟ್ಟಿಕೆಗಳಲ್ಲಿ ಯಕ್ಷಿ ಯರ ಬಿಂಬಗಳಿರುವ ನವರಂಗವನ್ನು ಅರಸಿಕೆರೆಯ ಸಹಸ್ರ ಕೂಟ 
ಜಿನಾಲಯದಲ್ಲೂ ಕಾಣಬಹುದಾಗಿದೆ. 


ಇತಿಹಾಸ ದರ್ಶನ ಧ್ರ 


